ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೆ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತೊಂದನೆಯ ಅಧಿವೇಶನ 
ಗುರುವಾರ, ದಿನಾಂಕ : 24 ನೇ ಸೆಪ್ಟೆಂಬರ್‌, 2020 


ರಾಜ್ಯದಲ್ಲಿ ಸಂಗ್ರಹವಾದ 6$T ತೆರಿಗೆ ಮೊತ್ತದ ಕುರಿತು 
ಶ್ರೀ ಪಿ. ಆರ್‌. ರಮೇಶ್‌(ನಾಮನಿರ್ದೇಶನ ಹೊಂದಿದವರು) - 
537 (548) ಮಾನ್ಯ ಮುಖ್ಯಮಂತ್ರಿಗಳು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ - 


(ಅ) 2017-18ನೇ ಸಾಲಿನಿಂದ ಇಲ್ಲಿಯವರೆಗೆ ರಾಜ್ಯದಲ್ಲಿ ಸಂಗ್ರಹವಾದ $657, €65T ಮತ್ತು 1657 ಮೊತ್ತವೆಷ್ಟು; (ವಿವರ 
ನೀಡುವುದು) 


(ಆ) 2017-18ನೇ ಸಾಲಿನಿಂದ ಇಲ್ಲಿಯವರೆಗೆ ನೇರ 6sT ಮತ್ತು ಕೇಂದ್ರ ಸರ್ಕಾರದ ಮೂಲಕ ರಾಜ್ಯದ ಬೊಕ್ಕಸಕ್ಕೆ 
ಸಂದಾಯವಾದ ಮೊತ್ತವೆಷ್ಟು; (ವಿವರ ನೀಡುವುದು) 


(ಇ) 2010-11 ರಿಂದ 2016-17ನೇ ಸಾಲಿನವರೆಗೆ ರಾಜ್ಯ ಸರ್ಕಾರದ ಬೊಕ್ಕಸಕ್ಕೆ ತೆರಿಗೆ ಮುಖಾಂತರ ಆರ್ಥಿಕ ಇಲಾಖೆಗೆ 
ಸಂದಾಯವಾದ ಒಟ್ಟು ಮೊತ್ತವೆಷ್ಟು; (ತೆರಿಗೆವಾರು, ವರ್ಷವಾರು ವಿವರ ನೀಡುವುದು) 


(ಈ) 657 ಪೂರ್ವ ಮತ್ತು 657 ನಂತರದ ರಾಜ್ಯ ಸರ್ಕಾರದ ತೆರಿಗೆ ಆದಾಯದ ಕುರಿತು ಸರ್ಕಾರದ ನಿಲುವೇನು; (ಮಾಹಿತಿ 
ನೀಡುವುದು) 


(ಉ) ಕೇಂದ್ರ ಸರ್ಕಾರದಿಂದ 2017-18ನೇ ಸಾಲಿನಿಂದ ಇಲ್ಲಿಯವರೆಗೆ ಬರಬೇಕಾದ 6sT ಬಾಕಿ ಮೊತ್ತ ಎಷ್ಟು; (ವರ್ಷವಾರು 
ವಿವರ ನೀಡುವುದು) 


(ಊ) ಪ್ರಸಕ್ತ ವರ್ಷದ ಕರೋನ ಮಹಾಮಾರಿ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿನ ತೆರಿಗೆ ಶೇಖರಣೆ ಕುಂಠಿತವಾಗಿದೆಯ್ಯ; ಹಾಗಿದ್ದಲ್ಲಿ, 657 
ಒಪ್ಪಂದದಂತೆ ಕೇಂದ್ರ ಸರ್ಕಾರದಿಂದ ರಾಜ್ಯಕ್ಕೆ ಸಂದಾಯವಾಗಬೇಕಿದ್ದ ಪರಿಹಾರ ಮೊತ್ತವೆಷ್ಟು; ಇಲ್ಲಿವರೆಗೆ ಎಷ್ಟು 
ಸಂದಾಯವಾಗಿದೆ? (ಸಂಪೂರ್ಣ ವಿವರ ನೀಡುವುದು) 


